ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 483 (628) 

2. ಸದಸ್ಯರ ಹೆಸರು ಶ್ರೀ ಲಹರ್‌ ಸಿಂಗ್‌ ಸಿರೋಯಾ (ವಿಧಾನ 

ಸಭೆಯಿಂದ ಚುನಾಯಿತರಾದವರು) 

3. ಉತ್ತರಿಸಬೇಕಾದ ದಿನಾಂಕ 24-09-2020 

4+. ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು. 

by ಪ್ರಶ್ನೆ ಉತ್ತರ 

ಅ) | ಕನಕಪುರ ರಸ್ತೆಯ ಯಲಚೇನಹಳ್ಳಿ - | ಕನಕಪುರ ರಸ್ತೆಯ ಯಲಚೇನಹಳ್ಳಿ - 
ಅಂಜನಾಪುರ ಹಾಗೂ ಮೈಸೂರು | ಅಂಜನಾಪುರದ ಮೆಟ್ರೋ ಮಾರ್ಗವು 
ರಸೆಯ ನಾಯಂಡಹಳ್ಳಿ - ಕೆಂಗೇರಿ | ಡಿಸೆಂಬರ್‌ 2020ರ ವೇಳೆಗೆ ಸಾರ್ವಜನಿಕರ 
ಮೆಟ್ರೋ ಮಾರ್ಗಗಳು ಸಾರ್ವಜನಿಕ | ಸಂಚಾರಕ್ಕೆ ಅವಕಾಶ ಕೆಲ್ಪಿಸಲು 
ಸಂಚಾರಕ್ಕೆ ಯಾವಾಗ | ಉದ್ದೇಶಿಸಲಾಗಿದೆ. ಹಾಗೂ ಮೈಸೂರು 
ದೊರೆಯಲಿವೆ; ರಸ್ತೆಯ ನಾಯಂಡಹಳ್ಳಿ - ಕೆಂಗೇರಿ 

ಮೆಟ್ರೋ ಮಾರ್ಗವು ಮಾರ್ಚ್‌ 2021ರ 
ವೇಳೆಗೆ ಸಾರ್ವಜನಿಕರ ಸಂಚಾರಕ್ಕೆ 
ಅವಕಾಶ ಕಲ್ಪಿಸಲು ಉದ್ದೇಶಿಸಲಾಗಿದೆ. 

ಆ) | ಇವೆರಡೂ ಮಾರ್ಗಗಳ ಕಾಮಗಾರಿ | ಕನಕಪುರ ರಸ್ತೆಯ ಯಲಚೇನಹಳ್ಳಿ - 
ಯಾವ ಹಂತದಲ್ಲಿದೆ? (ಪೂರ್ಣ | ಅಂಜನಾಪುರದ ಮೆಟ್ರೋ ಮಾರ್ಗದಲ್ಲಿ 
ವಿವರಗಳನ್ನು ಒದಗಿಸುವುದು) ಕಾಮಗಾರಿಗಳು ಮುಕ್ತಾಯಗೊಂಡು ರೈಲು 

ಪ್ರಾಯೋಗಿಕ ಸಂಚಾರ ಪ್ರಗತಿಯಲ್ಲಿದೆ. 
ಮೈಸೂರು ರಸ್ತೆಯ ನಾಯಂಡಹಳ್ಳಿ - 
ಕೆಂಗೇರಿ ಮೆಟ್ರೋ ಮಾರ್ಗದಲ್ಲಿ 
ಕಾಮಗಾರಿಗಳು ಮುಕ್ತಾಯ ಹಂತದಲ್ಲಿವೆ. 


ಕಡತ ಸಂಖ್ಯೆ: ನಅಇ 196 ಪಿ.ಆರ್‌.ಜಿ 2020 


ಇನೆ. ಯಗಗಔಂಸರ 


(ಬಿ.ಎಸ್‌.ಯಡಿಯೂರಪ್ಪ) 


ಮುಖ್ಯಮಂತಿಗಳು 


